ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1370 
ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಶ್ರೀ ಕವಟಿಮಠ ಮಹಾಂತೇಶ್‌ ಮಲ್ಲಿಕಾರ್ಜುನ್‌ 
ಹೆಸರು (ಸ್ಥಳೀಯ ಸಂಸ್ಥೆಗಳ ಕ್ಲೇತು py 
ಉತ್ತರಿಸುವ ದಿನಾಂಕ 23/09/2021 
ಉತ್ತರಿಸುವ ಸಚಿವರು ಮಾನ್ಯ ಲೋಕೋಪಯೋಗಿ ಸಚಿವರು. 
ಕ್ರಸಂ. ಪ್ರಶ್ನೆ ಉತ್ತರ 
ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ | 

ಅ) | ಅಧಿವೇಶನ ನಡೆಯುವ ಸಂದರ್ಭದಲ್ಲಿ 
ಶಾಸಕರ: ವಸತಿಗಾಗಿ ಸಮಸ್ಯೆಯಾಗುತ್ತಿರುವ ಹೌದು. 
ವಿಷಯ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 

4 ಬಂದಿದ್ಮಲ್ಲಿ, ಈ ಸಮಸ್ಯೆ ಬಗೆಹರಿಸುವ ಬೆಳಗಾವಿ ಸುವರ್ಣ ವಿಧಾನಸೌಧದ ಹತ್ತಿರ 340 
ನಿಟ್ಟಿನಲ್ಲಿ ಶಾಸಕರ ಭವನ ನಿರ್ಮಾಣ | ಕೊಠಡಿಗಳ ಶಾಸಕ ಭವನ ನಿರ್ಮಾಣ ಮಾಡಲು 
ಮಾಡುವ ಯೋಜನೆ ಕುರಿತು ಸರ್ಕಾರದ | ಕಟ್ಟಡದ ನಕ್ಷೆಗಳನ್ನು ಪ್ರಧಾನ ಮುಖ್ಯ ವಾಸ್ತು ಶಿಲ್ಪಿ 
ನಿಲುವೇನು; ಇವರಿಂದ ತಯಾರಿಸಲಾಗಿತ್ತದೆ. ಅನುದಾನದ ಲಭ್ಯತೆ 

ಮೇರೆಗೆ ಕಾಮಗಾರಿಯನ್ನು ಕೈಗೊಳ್ಳಲಾಗುವುದು. 
s ಸ್ಟ I 
"| ಅಧಿವೇಶನ ನಡೆಯದಿರುವ ಕಟ್ಟಡದ ನಿರ್ಮಾಣ ನಂತರ ಅಧಿವೇಶನ 

ಇ) ಸಂದರ್ಭದಲ್ಲಿ ಶಾಸಕರ ಭವನ ನಡೆಯದಿರುವ ಸಂದರ್ಭದಲ್ಲಿ ಶಾಸಕರ ಭವನ 
ಕಟ್ಟಿಡವನ್ನು ಇತರೆ ಕಾರ್ಯಗಳಿಗೆ ಕಟ್ಟಡವನ್ನು ಇತರೆ ಕಾರ್ಯಗಳಿಗೆ ಉಪಯೋಗಿಸುವ 
ಉಪಯೋಗಕ್ಕೆ ನೀಡುವ  ಕುರಿತು| ಬಗ್ಗೆ ಪರಿಶೀಲಿಸಲಾಗುವುದು. . 
ಸರ್ಕಾರದ ನಿವೇನು? . 

ಸಂಖ್ಯೆ: ಲೋಇ 50 ಬಿಎಲ್‌ ಕ್ಯೂ 2021 

(ಸಿ.ಸಿ. ಪಾಟೀಲ) 


ಲೋಕೋಪಯೋಗಿ ಸಚಿವರು. 


